ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ; 1287 


ಸದಸ್ಯರ ಹೆಸರು ;  ಶೀಬಿ.ಜಿ.ಪಾಟೀಲ್‌ (ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ) 
ಉತ್ತರಿಸ ಬೇಕಾದ ದಿನಾಂಕ ; 24-12-2021 
ಉತ್ತರಿಸುವ ಸಚಿವರು ; ಮಾನ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಸಚಿವರು 


ಜಿಲ್ಲೆಗಳಲ್ಲಿರುವ ಗ್ರಾಮ ಪಂಚಾಯತ್‌ 
ಸದಸ್ಯರು ಎದುರಿಸುತ್ತಿರುವ ಸಮಸ್ಯೆಗಳು 
ಸರ್ಕಾರದ ಗಮನಕ್ಕೆ ಬಂದಿದೆಯೇ: 
ಸದರಿ ಜಿಲ್ಲೆಗಳಲ್ಲಿರುವ ಗ್ರಾಮ ಪಂಚಾಯತ್‌ -ಇಲ್ಲ- 
2 ವರ್ಷಗಳಿಂದ 2020-21 ನೇಸಾಲಿನ ಗೌರವಧನವನ್ನು ಸರ್ಕಾರದ 


ನೀಡದಿರುವುದು ಸರ್ಕಾರದ |ಆದೇಶಸಂಖ್ಯೆ: ಗ್ರಾಅಪಂರಾ 203 ಜಿಪಸ 2020 ರಲ್ಲಿ ಈ 
ಗಮನಕ್ಕೆ ಬಂದಿದೆಯೇ; ಕೆಳಕಂಡಂತೆ ಬಿಡುಗಡೆ ಮಾಡಲಾಗಿದೆ. 


ಸರ್ಕಾರಿಆದೇಶದ ಅವಧಿ 
ದಿನಾಂಕ 


20.06.2020 ಏಪ್ರಿಲ್‌ 2020 ಮತ್ತುಮೇ 2020 


| 21.08.2020 ಏಪ್ರಿಲ್‌ 2020 ಮತ್ತುಮೇ 2020 
(ಕೊರತೆಅನುದಾನ) 


| 22.03.2021 ಜನವರಿ 2021 ರಿಂದಮಾರ್ಚ್‌ 2021 


| 25.03.2021 [ಜೂನ್‌ 2020 ರಿಂದಮಾರ್ಚ್‌ 2021 
ರವರೆಗಿನ 


2021-22 ನೇಸಾಲಿನ ಗೌರವಧನವನ್ನು ಸರ್ಕಾರದ 
ಆದೇಶ ಸಂಖ್ಯೆ: ಗ್ರಾಅಪಂರಾ 245 ಜಿಪಸ 2021 ರಲ್ಲಿ ಈ 
ಕೆಳಕಂಡಂತೆ ತ್ರೈಮಾಸಿಕ ಗೌರವಧನವನ್ನು ಬಿಡುಗಡೆ ಮಾಡಲಾಗಿದೆ. 


ಸರ್ಕಾರಿ ಆದೇಶದ ಅವಧಿ 
ದಿನಾಂಕ 
1 ನೇತ್ರೈಮಾಸಿಕ [31.05.2021 ಏಪ್ರಿಲ್‌ 2021 ರಿಂದ ಜೂನ್‌ 
- 2021 
| [2೬ ತ್ರೈಮಾಸಿಕ |118.09.2021 ಜುಲೈ 2021 ರಿಂ 
ಸೆಪ್ಟೆಂಬರ್‌ 2021 


[3 ನೇತ್ರೈಮಾಸಿಕ 15.11.2021 ಅಕ್ಟೋಬರ್‌ 2021 ರಿಂದ 
| ಡಿಸೆಂಬರ್‌ 2021 


ಬಂದಿದ್ದಲ್ಲಿ, ಸದಸ್ಯರ ಗೌರವಧನವನ್ನು 
ನೀಡಲು ಸರ್ಕಾರಕ್ಕಿರುವ ಅಡೆತಡೆಗಳೇನು:; 
(ಸಂಪೂರ್ಣ ವಿವರ ನೀಡುವುದು) 


ಉದ್ಭವಿಸುವುದಿಲ್ಲ 


ರಾಜ್ಯದ ಎಲ್ಲಾ ಗ್ರಾಮ ಪಂಚಾಯತಿಗಳ ಅಧ್ಯಕ್ಷರು, ಉಪಾಧ್ಯಕ್ಷರು 
ಹಾಗೂ ಸದಸ್ಯರಿಗೆ ನೀಡುತ್ತಿರುವ ಗೌರವಧನವನ್ನು ಪರಿಷ್ಕರಿಸುವ 
ಪ್ರಸ್ತಾವನೆಯು ಸರ್ಕಾರದಲ್ಲಿ ಪರಿಶೀಲನಾ ಹಂತದಲ್ಲಿರುತ್ತದೆ. 


ಕಲಬುರಗಿ ಮತ್ತು ಯಾದಗಿರಿ ವ್ಯಾಪ್ತಿಯಲ್ಲಿ 
ಬರುವ ಗ್ರಾಮ ಪಂಚಾಯತ್‌ ಅಧ್ಯಕ್ಷರು, 


— 


ಉಪಾಧ್ಯಕ್ಷರು ಹಾಗೂ ಸದಸ್ಯರಿಗೆ 
ನೀಡುತ್ತಿರುವ ಗೌರವಧನವನ್ನು ಪರಿಷ್ಕರಿಸಿ, 
ಯಾವಾಗ ಆದೇಶ ಹೊರಡಿಸಲಾಗುವುದು? 
(ಸಂಪೂರ್ಣ ವಿವರ ನೀಡುವುದು) 


ಸಂಖ್ಯೆ: ಗ್ರಾಅಪಂರಾ 560 ಜಿಪಸ 2021 


(ಕೆ.ಎಸ್‌ ಕೌಶ್ಚರಪ್ಪ) 


ಗ್ರಾಾಭವ್ರಸೆಡು ಪಂಚಾಯತ್‌ ರಾಜ್‌ ಸಚಿವರು 


